ಆ) 


ಕರ್ನಾಟಕ 


ವಿಧಾನ ಪರಿಷತ್ತ ಸದಸ್ಯರ ಹೆಸರು: 


ವಿಧಾನ ಪರಿಷತ್ತು 
ಶ್ರೀ ಬಿ.ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 
ಉತ್ತರಿಸಬೇಕಾದ ದಿನಾಂಕ: 


-| 880(831) 


20-09-2021 


ಉತ್ತರಿಸುವ ಸಚಿವರು: 


| ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಕ್ರಮ 


ಪ್ರಶ್ನೆ 


[30s 


ಅ) 


'ಯಾದಗಿರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ 
'ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ 
ಸಂಸ್ಥೆಯ ಕಟ್ಟಡ ಕಾಮಗಾರಿಗೆ 
ಮಂಜೂರಾದ ಹಣವೆಷ್ಟು; (ವಿವರ 
ನೀಡುವುದು) 


ಇ) 


ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ 
ಸಂಸ್ಥೆಯ ಕಟ್ಟಡ ಕಾಮಗಾರಿಯನ್ನು 
ಪೂರ್ಣಗೊಳಿಸಲು ಸರ್ಕಾರ 
ನಿಗಧಿಗೊಳಿಸಿರುವ ಕಾಲಮಿತಿ 
ಯಾವುದು; (ವಿವರ ನೀಡುವುದು) 


ಉತ್ತರ 


ಯಾದಗಿರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಯಾದಗಿರಿ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಟ್ಟಡ ಕಾಮಗಾರಿಗೆ 
ರೂ.309,54,29,000/- ಮಂಜೂರಾಗಿರುತ್ತದೆ. 


- 


ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಟ್ಟಡ 
ಕಾಮಗಾರಿಯನ್ನು ಪೂರ್ಣಗೊಳಿಸಲು 24 ತಿಂಗಳು 
(ಮಳೆಗಾಲ ಸಹಿತ)ಗಳ ಕಾಲಮಿತಿಯನ್ನು 
ನಿಗಧಿಗೊಳಿಸಲಾಗಿದರುತ್ತದೆ. 


ಸಂಸ್ಥೆಯ ಕಟ್ಟಡ ಕಾಮಗಾರಿ 
ನಿರ್ಮಾಣಗೊಂಡು ಎಂದಿನಿಂದ 
ಸಾರ್ವಜನಿಕ ಸೇವೆಗೆ ಲಭ್ಯವಾಗುವುದು? 
(ಮಾಹಿತಿ ನೀಡುವುದು) 


ಮೇಲ್ಕಂಡ ವೈದ್ಯಕೀಯ ವಿಜ್ಞಾನಗಳ 


ಟೆಂಡರ್‌ ಕರಾರು ಒಪ್ಪಂದದ ಪ್ರಕಾರ ದಿನಾಂಕ: 
28-09-2020ರಂದು ಗುತ್ತಿಗೆದಾರರಿಗೆ ನಿವೇಶನ 
ನಿಗಧಿಪಡಿಸಿದ 24 ತಿಂಗಳು (ಮಳೆಗಾಲ ಸಹಿತ)ಗಳು 
ಅಂದರೆ ದಿನಾಂಕ:27-09-2022ರಂದು ' ಯಾದಗಿರಿ 
ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಕಟ್ಟಡ ಕಾಮಗಾರಿಯು 
ಪೂರ್ಣಗೊಂಡು ಸಾರ್ವಜನಿಕ ಸೇವೆಗೆ ಲಭ್ಯವಾಗುವುದು. 


ಹಸ್ತಾಂತರಿಸಲಾಗಿದ್ದು, ಅದರಂತೆ ಕಟ್ಟಡ ಕಾಮಗಾರಿಗೆ |. 


ಸಂಖ್ಯೆ:ಎಂಇಡಿ 485 ಎಂಪಿಎಸ್‌ 2021. 


Ee 


(ಡಾ.ಕೆ.ಸುಧಾಕರ್‌) 
ವೈದ್ಯಕೀಯ ಶಿಕ್ಷಣ ಮತ್ತು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖಾ ಸಚಿವರು 


